ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ :1274 
೩ [) 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
, ಉತ್ತರಿಸುವ ಸಚಿವರು 


: 22-09-2021 


ಶ್ರೀ ಗೋವಿಂದರಾಜು (ವಿಧಾನ ಸಭೆಯಿಂದ ಚುನಾಯಿತರಾದವರು) 


: ಮಾನ್ಯ ಲೋಕೋಪಯೋಗಿ ಸಚಿವರು. 


ಸ ಪ್ರಗಫ 


ಉತ್ತರ 


ಅ) ರಾಜ್ಯದಲ್ಲಿ' ಪೋಕೋಷಯೋಗಿ 
ಇಲಾಖೆಯಲ್ಲಿನ ಕಾಮಗಾರಿಗಳ ಅಂದಾಜು 
ವೆಚ್ಚವನ್ನು ತಯಾರಿಸುವಾಗ Schedule of 
Rate (ದರಗಳ ಪಟ್ಟಿ) ಬೆಲೆಯನ್ನು ಆಧರಿಸಿ 
ಅಂದಾಜು ವೆಚ್ಚವನ್ನು 
ನಿಗದಿಪಡಿಸಲಾಗುತ್ತಿದೆಯೇ: 


ಹೌದು 


ಈ'1ಹಾಗಿದ್ದಲ್ಲಿ ಕಲವು ಗುತ್ತಿಗೆದಾರರು ಕಾವು 
ಕಾಮಗಾರಿಗಳನ್ನು ಶೇಕಡ 30% ರವರೆವಿಗೂ 
ಕಡಿಮೆಗೆ ಬಿಡ್‌ ಮಾಡುತ್ತಿರುವುದು ನಿಜವೆ: 
ಇ)'ಹಾಗಿದ್ದಲ್ಲಿ `'ಗುತ್ತಗದಾರರಿಂದ"ಗುಣಮಟ್ಟದ 
ಕಾಮಗಾರಿಯನ್ನು ನಿರೀಕ್ಷಿಸಲು ಸಾಧ್ಯವೇ: 


ನಿಜ 


ಒಂದು ಪೇಳೆ ಗುತ್ತಿಗೆದಾರರು ಎಸ್‌.ಆರ್‌. ದರ 
ವಿರುದ್ಧವಾಗಿ ಕಡಿಮೆ ದರ 'ಸಮೂದಿಸಿ, ಟೆಂಡರ್‌ ಪಡೆದ 
ಗುತ್ತಿಗೆದಾರರಿಂದ ಎಸ್‌.ಆರ್‌. ದರಕ್ಕೆ ಸಮನಾದ ಡರ | 
ವ್ಯತ್ಯಾಸದ ಮೌಲ್ಯವನ್ನು ಗುತ್ತಿಗೆದಾರರಿಂದ ಭದಕಾ ಠೇವ 3 
ರೂಪದಲ್ಲಿ ಪಡದು ಕಾಮಗಾರಿ ವಹಿಸಲಾಗುವುದು. | 
| 


ಮುಂದುವರೆದು, ಕಾಮಗಾರಿಗಳನ್ನು ವಹಿಸಿಕೊಳ್ಳುವ | 


ಪಟ್ಟಿ ಬೆಲೆಗೆ ಇರುವ ಮಹತ್ನವೇನು: 
(ಸಂಪೂರ್ಣ ಮಾಹಿತಿ ನೀಡುವುದು) 


ಐಟಂಗಳ ವಿಶಿಷ್ಟ ವಿವರಣೆಗೆ 
ದರಗಳನ್ನು ತಯಾರಿಸಿದ್ದು, ಈ ಡೇಟಾ ದರಗಳಂತೆ 
ಐಟಂಗಳ “ದರಗಳನ್ನು ನಿರ್ಮಾಣ ಸಾಮಗ್ರಿಗಳ ಮಾರುಕಟ್ಟೆ 


ಗುತ್ತಿಗೆದಾರರು ಪ್ರತಿಯೊಂದು ಐಟಂಗಳನ್ನು ವಿಶಿಷ್ಟ. 

ವಿವರಣೆಯಂತೆ (Specification) ನಿರ್ವಹಿಸುವುದು i 

ಕೆಡ್ಲಾಯವಾಗಿದ್ದು ಗುಣಮಟವನ್ನು ಕಾಯ್ದುಕೊಳ್ಳುವುದು ' 

k [5 Cae [5 2 H 

ಕಡ್ಡಾಯವಾಗಿದೆ. } 

ಈ) ಹಾಗಿದ್ದಲ್ಲಿ, Schedule of Rate (ದರಗಳ | ಮೋಕೋಷೆಯೋಗಿ ಇಲಾಖೆ ದರಪಟ್ಟಿಗಳಲ್ಲಿ 
ಅನುಸಾರವಾಗಿ ಡೇ ಾ | 


4 


(ಸಂಪೂರ್ಣ ಮಾಹಿತಿ ನೀಡುವುದು) 


ದರಗಳನ್ನು ಪರಿಗಣಿಸಿ ಪ್ರತಿ ಐಟಂಗಳ ದರವನ್ನು. 
ನಿಗಧಿಪಡಿಸಲಾಗುತ್ತದೆ. 

1) ಹಾಗಿದ್ದಲ್ಲ`ಸಡಮ ಮೊತ್ತಕ್ಕೆ ``ಚಂಡರ್‌ | ಮೇಲೆ `39ಿಸಿದಂತ ಗುತ್ತಿಗೆದಾರರು ಕಡಮೆ ಮೆ 
ಕರೆಯುವ ಗುತ್ತಿಗೆದಾರರ ಕೆಲಸದ ನಮೂದಿಸಿದ್ದಾಗ್ಯೂ ನಿಗಧಿಪಡಿಸಿದ ಕಾಮಗಾರಿಗಳನ್ನು 
ಗುಣಮಟ್ಟವನ್ನು ಕಾಪಾಡುವ ಬಗ್ಗೆ ಸರ್ಕಾರ | ವಿಶಿಷ್ಟ ವಿವರಣೆಯಂತೆ ನಿರ್ವಹಿಸಬೇಕಿದ್ದು, ಹಣವನ್ನು | 
ಅನುಸರಿಸುವ ಮಾನದಂಡಗಳೇನು? | ಪಾವತಿಸುವಾಗ ಅಗತ್ಯ ಗುಣ ಭರವಸೆ ಪರೀಕ್ಷೆಗೆ ಒಳಪಡಿಸಿ, ' 


ಉತ್ತಮ ಫಲಿತಾಂಶ ಇಂದ ನಂತರ ಪಾವತಿಸಲಾಗುವುದು. | 
ಹಾಗೂ ಕಾಮಗಾರಿ ಪೂರ್ಣಗೊಂಡ ನಂತರ ಕನಿಷ್ಠ 1 


ವರ್ಷದ ಅವಧಿಯವರೆಗೆ dct ability period | 
ಇರುವುದರಿಂದ ಎಲ್ಲಾ ಕಾಮಗಾರಿಗಳಲ್ಲಿ ಟೆಂಡರ್‌ | 


ಪ್ರೀಮಿಯಂ ಪರಿಗಣಿಸದೆ (respective of Tender ' 
Premium) ಗುಣಮಟವನ್ನು ಕಾಯ್ದುಕೊಳ್ಳಲಾಗುತ್ತದೆ. 


| 
l 
j 
/ 


ಲೋ 79 ಸಿಕ್ಕೂವಿನ್‌ 2021(ಇ) 


(೩.೩. ಪಾಟೀಲ) R 
ಲೋಕೋಪಯೋಗಿ ಸಚಿವರು 


